ಕರ್ನಾಟಕ ವಿಧಾನ ಪರಿಷತ್ತು 


`ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1296 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳಿಂದ 


ಪ್ರದೇಶಕ್ಕೆ ಮೀಸಲಾದ ಹುದ್ದೆಗಳ ಪೈಕಿ ಮೇಲಿನ 
ಹಂತದಲ್ಲಿ ಹುದ್ದೆಗಳು ಖಾಲಿ ಇದ್ದರೂ, ಕೆಳಗಿನ 
ಹಂತದಲ್ಲಿನ ನೌಕರರು !89೧ant ಆಗುವ 
(ಮುಂಬಡ್ತಿಗೆ ಅರ್ಹತೆ ಹೊಂದಿಲ್ಲದೇ 
ನಿವೃತ್ತಿವರೆಗೂ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಹುದ್ದೆಯಲ್ಲಿಯೇ ಉಳಿಯುವ) ಕಾರಣದಿಂದ ಕೆಳ 
ಹಂತದಲ್ಲಿ ಮುಂಬಡ್ತಿಗೆ ಅರ್ಹತೆ ಇದ್ದರೂ, 
ಮುಂಬಡ್ತಿ ಯಿಂದ ವಂಚಿತರಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಸದಸ್ಯರ ಹೆಸರು 
ಚುನಾಯಿತರಾದವರು) 
. ಉತ್ತರಿಸುವ ದಿನಾಂಕ 23.09.2021 
ಉತ್ತರಿಸುವ ಸಚಿವರು ಮುಖ್ಯ ಮಂತ್ರಿಗಳು 
ಕ್ರ. j 
ಹ ಪ್ರಶ್ನೆಗಳು ಉತ್ತರ 
2 ನಾನ ಸಾರಜನಕ ಉದ್ಯೋಗ | ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌- 
(ಹೈದ್ರಾಬಾದ್‌-ಕರ್ನಾಟಕ ' ಪ್ರದೇಶಕ್ಕೆ | ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 203ರ | ಆದೇಶ. 2013ರ ಕಂಡಿಕೆರಲ್ಲಿ ಹೈದ್ರಾಬಾದ್‌-ಕರ್ನಾಟಕ 
ಅಡಿಯಲ್ಲಿ ಮೂಲ "ವೃಂದದಿಂದ ಹೈದ್ರಾಬಾದ್‌-'| ಪ್ರದೇಶದಲ್ಲಿರುವ ರಾಜ್ಯ ಸಿವಿಲ್‌ ಸೇವಾ ಹುದ್ದೆಗಳ ಪೈಕಿ 
| ಕರ್ನಾಟಕ ಸ್ಥಳೀಯ ವೃಂದದಲ್ಲಿ: ಗ್ರೂಪ್‌-ಎ' ಮತ್ತು ಗ್ರೂಪ್‌-ಬಿ ಹುದ್ದೆಗಳಲ್ಲಿ 75%, ಗ್ರೂಪ್‌- 
ಗುರುತಿಸಿಕೊಂಡ ಸರ್ಕಾರಿ ನೌಕರರಿಗೆ ಮುಂಬಡ್ತಿ | ಸಿ ಹುದ್ದೆಗಳಲ್ಲಿ 80% ಮತ್ತು. ಗ್ರೂಪ್‌-ಡಿ ಹುದ್ದೆಗಳಲ್ಲಿ 85% 
ನೀಡುವಾಗ ನಿಗಧಿಪಡಿಸಿರುವ ಪ್ರಮಾಣ ಎಷ್ಟು: | ಹದ್ದೆಗಳನ್ನು ಹಾಗೂ ಸದರಿ ಆದೇಶದ ಕಂಡಿಕೆ ೫3ರಲ್ಲಿ 
ಅನುಸರಿಸುತ್ತಿರುವ ಮಾನದಂಡಗಳೇನು; ರಾಜ್ಯ ಮಟ್ಟದ ಕಛೇರಿ ಅಥವಾ ಸಂಸ್ಥೆಗಳಲ್ಲಿ ಎಲ್ಲಾ 
ವೃಂದದ ಹುದ್ದೆಗಳಲ್ಲಿ & ಹುದ್ದೆಗಳನ್ನು ಹೈದ್ರಾಬಾದ್‌- 
ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ 
ಮೀಸಲಿರಿಸಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ: 
ಸಂಬಂಧಪಟ್ಟ ಇಲಾಖೆಗಳ ವೃಂದ ಮತ್ತು ನೇಮಕಾತಿ 
ನಿಯಮಗಳಲ್ಲಿ ವಿವಿಧ ವೃಂದದ ಹುದ್ದೆಗಳ ನೇರ 
ನೇಮಕಾತಿ ಮತ್ತು ಮುಂಬಡ್ತಿ ಪ್ರಮಾಣವನ್ನು 
ನಿಗಧಿಪಡಿಸಲಾಗಿದ್ದು, ಅದೇ ನಿಯಮಗಳು ಸ್ಥಳೀಯ 
| ವೃಂದದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅನ್ವಯವಾಗುತ್ತವೆ. 
(ಆ) |ಕೆಲಪು ಇಲಾಖೆಗಳಲ್ಲಿ. ಹೈದ್ರಾಬಾದ್‌-ಕರ್ನಾಟಕ | ವಿಧಾನ ತಾನ ನಾ ಸ 


ಪ್ರಕರಣವು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ಈ 
ಕುರಿತಂತೆ ಇನ್ನಾವುದೇ ಇಲಾಖೆಗಳಿಂದ ಸಿಆಸುಇ 
(ಹೈ-ಕ ವಿಶೇಷ ಕೋಶದ ಅಭಿಪ್ರಾಯ ಕೋರಿ 
ಪ್ರಸ್ತಾವಸೆ ಸ್ವೀಕೃತವಾಗಿರುವುದಿಲ್ಲ. ಇಂತಹ 
ಪ್ರಕಣಗಳು ಬಹಳ ಅಪರೂಪವಾಗಿದ್ದು, ಕರ್ನಾಟಕ 
ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿನ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಸ್ಥಳೀಯ ವೃಂದಕ್ಕೆ. ಮೀಸಲಿರಿಸಿರುವ 
ಹುದ್ದೆಗಳನ್ನು ನಿಮ್ನೀಕರಿಸುವ ಅಥವಾ 


ಮೇಲ್ಗರ್ಜೆಗೇರಿಸುವ ಅಂಶವು ಅಡಳಿತಾತ್ಯ ನ 


ಇ) |ಈ ವಿಚಾರದಲ್ಲಿ ಇಲಾಖಾವಾರು ಪರಿಶೀಲನೆ 
ಸಡೆಸಲಾಗಿದೆಯೇ; ದೂರುಗಳು ಬಂದಿವೆಯೇ, 
ಹಾಗಿದ್ದಲ್ಲಿ ಈ ಸಮಸ್ಯೆಗೆ ಪರಿಹಾರವೇನು; 


ಈ) |ಈ ರೀತಿಯ ಪರಿಸ್ಥಿತಿ ಉದ್ಧವವಾದಂತಪ 
ಸಂದರ್ಭದಲ್ಲಿ. ನೌಕರರು ಮುಂಬಡ್ತಿಯಿಂದ 
ವಂಚಿತರಾಗುವುದನ್ನು ತಪ್ಪಿಸುವ ದೃಷ್ಟಿಯಿಂದ 
ಮೇಲಿನ ಹಂತದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು 
ನಿಮ್ದೀಕರಿಸಿ, ಕೆಳಗಿನ ಹಂತದ ನೌಕರರಿಗೆ 
ಮುಂಬಡ್ತಿ ನೀಡುವ ಕುರಿತು ಸರ್ಕಾರ ಕ್ರಮ 
|ಕೈಗೊಳ್ಳುವುದೇ; ಈ ನಿಟ್ಟಿನಲ್ಲಿ ಅಗತ್ಯ ಆದೇಶ 
ಎಷ್ಟು ಸಮಯದಲ್ಲಿ ಹೊರಡಿಸಲಾಗುವುದು? 


ವಿಷಯವಾಗಿದ್ದು. ಇದರಲ್ಲಿ ನಿಯಮಗಳನ್ನು ರೂಪಿಸುವ 
ಯಾವುದೇ ಅಂಶವು ಇಲ್ಲವಾದ್ದರಿಂದ  ಹುದ್ದೆಗಳೆ 
ನಿಮೀಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯವಿದ್ದಲ್ಲಿ ಆರ್ಥಿಕ 
ಇಲಾಖೆಯೊಂದಿಗೆ ಸಮಾಲೋಚಿಸಿ ' ತಮ್ಮ 
ಹಂತದಲ್ಲಿಯೇ ಸೂಕ್ಷ ನಿರ್ಣಯ ೆಗೆದುಕೊಳ್ಳುವಂತೆ 
ಕಾರ್ಯದರ್ಶಿಗಳು, ಕರ್ನಾಟಕ ವಿಧಾನಪರಿಷತ್ತು, 
ಇವರಿಗೆ ತಿಳಿಸಲಾಗಿರುತ್ತದೆ. ಇದೊಂದು ಆಡಳಿತಾತ್ಮಕ 
ವಿಷಯವಾಗಿದ್ದು, ಈ ಬಗ್ಗೆ ಇಲಾಖೆಯ ಹಂತದಲ್ಲಿಯೇ 
ನಿರ್ಣಯ ತೆಗೆದುಕೊಳ್ಳಬಹುದಾಗಿರುವ ಹಿನ್ನೆಲೆಯಲ್ಲಿ 
ಇಂತಹ ಪ್ರಕರಣಗಳಿಗೆ ಸಂಬರಧಿಸಿದಂತೆ ಯಾವುದೇ 
ಆದೇಶ ಅಥವಾ. ನಿಯಮಗಳನ್ನು ರೂಪಿಸುವ 
ಅವಶ್ಯಕತೆ ಕಂಡುಬರುವುದಿಲ್ಲ. 


ಸಿಆಸುಇ 183 ಹೈಕಕೋ 2021 


Wunase 
(ಬಸವರಾಜ-ಬೊಮ್ಮಾಮಿ) 
ಮುಖ್ಯಮಂತ್ರಿ 


